ಕರ್ನಾಟಕ ವಿಧಾನ ಪರಿಷತ್ತು 


1] ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ : 436 

2) ಮಾನ್ಯ ಸದಸ್ಯರ ಹೆಸರು : ಶ್ರೀ ಪಕಾಶ್‌ ಕೆ. ರಾಥೋಡ್‌ (ನಾಮ 
ನಿರ್ದೇಶನ ಹೊಂದಿದವರು) 

3) ಉತ್ತರಿಸುವ ದಿನಾಂಕ ; 16.12.2021 

4] ಉತ್ತರಿಸುವ ಸಚಿವರು ಃ ಗೃಹ ಸಚಿವರು 


ಉತ್ತರ 
ಮಾನವಾ 
ಇಲ್ಲ 
ಸಿಬ್ಬ ಸ್ತ ; PR 
ಸರ್ಕಾರಿ ಸ್ಪಾಮೃದ ಪ್ರಿಯದರ್ಶಿನಿ ಪೊಲೀಸ್‌ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ 


(ಪಿಎಸ್‌ಐ ಹುದ್ದೆಯಿಂದ ಪಿಸಿ ಹುದ್ದೆಯವರೆಗೆ) ಸಮವಸ್ತ್ರ 
ಹಾಗೂ ಶೂಗಳನ್ನು ಇಲಾಖಾ ನಿರ್ದಿಷ್ಟತೆಗನುಗುಣವಾಗಿ 
ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ 
(ಕೆ.ಟಿ.ಪಿ.ಪಿ) ನಿಯಮಗಳು-2000 ರ ಪ್ರಕಾರ ಇ-ಟೆಂಡರ್‌ 
ಪ್ರಕ್ರಿಯೆ ಮುಖಾಂತರ ಖರೀದಿಸಿ ವಿತರಿಸಲಾಗುತ್ತಿದೆ. 


೦ಸೆಯಿಂದ ಖರೀದಿ ಮಾಡುವ ಚಿಂತನೆ 


2A 2 


ಸಮವಸ್ತ್ರ ಹಾಗೂ ಶೂಗಳನ್ನು ಕರ್ನಾಟಕ ಸಾವಜನಿಕ 
ಸಂಗಹಣೆಗಳಲ್ಲಿ ಪಾರದರ್ಶಕತೆ (ಕೆ.ಟಿ.ಪಿ.ಪಿ) ನಿಯಮಗಳು- 
2000 ರ ಪ್ರಕಾರ ಇ-ಟೆಂಡರ್‌ ಪ್ರಕ್ರಿಯೆ ಮುಖಾಂತರ 
ಖರೀದಿಸುತಿರುವುದರಿಂದ ಅನುಪಯುಕ್ತ ಖರ್ಚಾಗುತ್ತಿಲ್ಲ. 


do 


ಸ್ಪಾ ಸ್ಥ ತ] ಸ i 
ಹಾಗೂ ಗಳನ್ನು ಖರೀದಿ 
ಮಾಡುವುದರಿಂದ ಅನುಪಯುಕ್ತ ಖರ್ಚು 
ಆಗುವುದೇ; ಈ ಯೋಜನೆಯಿಂದ ಸರ್ಕಾರಿ 
ಸ್ಥಾಮ್ಯದ ಸಂಸ್ಥೆಗಳಿಗೆ 
ಅನುಕೂಲವಾಗುವುದನ್ನು 
ಪರಿಗಣಿಸಲಾಗುವುದೇ?(ವಿವರ ನೀಡುವುದು) 


ಸರ್ಕಾರದ ಆದೇಶದ ಪ್ರಕಾರ ಕರ್ನಾಟಕ ಸಾರ್ವಜನಿಕ 
ಸಂಗಹಣೆಗಳಲ್ಲಿ ಪಾರದರ್ಶಕತೆ (ಕೆ.ಟಿ.ಪಿ.ಪಿ) ನಿಯಮುಗಳು- 
2000 ರ ಪ್ರಕಾರ ಸಮವಸ್ತ್ರ ಹಾಗೂ ಶೂಗಳನ್ನು ಇ-ಟೆಂಡರ್‌ 
ಪ್ರಕ್ರಿಯೆ ಮುಖಾಂತರ ಖರೀದಿಸಬೇಕಾಗಿದ್ದು, ಹಾಗೊಂದು 
ಪೇಳೆ ಸರ್ಕಾರಿ ಸ್ವಾಮ್ಮದ ಸಂಸ್ಥೆಗಳಿಂದ ಖರೀದಿಸಬೇಕಾದಲ್ಲಿ 
ಸರ್ಕಾರದಿಂದ ವಿನಾಯಿತಿ ನೀಡಬೇಕಾಗಿರುತ್ತದೆ. 


ಕಿ.ಟಿ.ಪಿ.ಪಿ ನಿಯಮಗಳ ಪ್ರಕಾರ ಇ-ಟೆಂಡರ್‌ ಪ್ರಕ್ರಿಯೆ 
ಮುಖಾಂತರ ಇಲಾಖಾ ನಿರ್ದಿಷ್ಟತೆಯ ಪ್ರಕಾರ 
ಖರೀದಿಸುತಿರುವುದರಿಂದ ಸರ್ಕಾರಿ ಸ್ನಾಮ್ಯದ ಸಂಸ್ಥೆಯವರು 
ಸಮವಸ್ತ್ರ ಹಾಗೂ ಶೂಗಳನ್ನು ಇಲಾಖಾ ನಿರ್ದಿಷ್ಟತೆಯ 
ಪ್ರಕಾರ ಸರಬರಾಜು ಮಾಡಲು ಸಿದ್ಧರಿದ್ದಲ್ಲಿ, ಇ-ಟಿಂಸರ್‌ ನಲ್ಲಿ 
ಭಾಗವಹಿಸಬೇಕಾಗಿರುತ್ತದೆ. 


ಸಂಖ್ಯೆ ಹೆಚ್‌ಡಿ 113 ಇಎಫ್‌ ಎಸ್‌ 2021 


\ 
Hl K Af 
it fed 


ಧ್ಯ Fe } p 
[ಆರಗ ಜ್ಞಾನೇಂದ್ರ” 
ಗೃಹ ಸಚಿವರು 


